THE SPARROWS OF AGRA 
AKBAR BIRBAL TALES 


ಆಗ್ರಾ ನಗರದ ಗುಬ್ಬಿಗಳು 
ಅಕ್ಬರ್‌ ಬೀರ್ಬಲ್‌ ಕಥೆಗಳು 


The Sparrows 
of Agra 


ಆಗ್ರಾ ನಗರದ ಗುಬ್ಬಿಗಳು 


ಅ ಓ 
Tales of Akbar & Birbal 
ಅಕ್ಬರ್‌ ಬೀರಬಲ್‌ ಕಥೆಗಳು 


Birbal was one of the gems in Emperor 
Akbar's court. He used his wit to help others 
and his fame had spread far and wide. 


Yet, there were many who were jealous of 
him. 


ಸಾಮ್ರಾ ಟ ಅಕೃರನ ಆಸ್ಥಾನದಲ್ಲಿ ಬೀರಬಲ್‌ ಬಹಳ 
ಪ್ರಖ್ಯಾತಿ ಗಳಿಸಿದ್ದ. ಅವನ ಖ್ಯಾ ತಿ ಮತ್ತು ಸಹಾಯ 
ಮಾಡುವ ಗುಣ ಬಹಳ ದೂರದವರೆಗೂ ಹರಡಿತ್ತು . 


ಕೆಲವರಿಗೆ ಇದು ಅಸೂಯೆಯನ್ನೂ ಉಂಟುಮಾಡಿತ್ತು 


Chand was one such man. He saw how 
much Akbar liked Birbal and he thought, 
1 am morc learned than anybody in the 
kingdom, 1 should be given Birbal's place.” 


ಚಾಂದ್‌ ಅಂತಹ ವ್ಯಕ್ತಿಗಳಲ್ಲಿ ಒಬ್ಬ. ಅಕ್ಬರ್‌ ಬೀರಬಲ್‌ ನ 
ಬುದ್ದಿವಂತಿಕೆಗಾಗಿ ಅವನನ್ನು ಇಷ್ಟ ಪಡುವುದು ತಿಳಿದಿತ್ತು. 
“ನಾನು ಇಲ್ಲಿ ಎಲ್ಲರಿಗಿಂತ ಹೆಚ್ಚು ತಿಳಿದವನು. ನನಗೆ 
ಬೀರಬಲ್ಲನ ಸ್ಥಾನ ದೊರಕಬೇಕು” ಎನ್ನುವುದು ಚಾಂದ್‌ ನ 
ಯೋಚನೆಯಾಗಿತ್ತು. 


Chand decided that he would ask Birbal 
a very difficult question. 

"When he fails to answer it, he will have 
to resign and | will become Akbar's 
favorite." he thought laughing to 
himself. 


ಚಾಂದ್‌ ಯೋಚಿಸಿದ. “ ನಾನು ಬೀರಬಲ್ಲನಿಗೆ 
ಅತೀ ಕಷ್ಟಕರವಾದ ಪ್ರಶ್ನೆ ಕೇಳುತ್ತೇನೆ. ಅದಕ್ಕೆ 
ಅವನ ಬಳಿ ಉತ್ತರ ಹೇಳಲಾಗದೆ 
ಸೋಲೊಪ್ಪುತ್ತಾನೆ ನಂತರ ಅವನ ಹುದ್ದೆಗೆ 
ರಾಜೀನಾಮೆ ನೀಡುತ್ತಾನೆ. ಆಗ ನಾನು 
ಅಕ್ಬರ್‌ ನಿಗೆ ಹತ್ತಿರವಾಗುತ್ತೇನೆ” . ತನ್ನ 
ಯೋಚನೆಗೆ ಒಳಗೊಳಗೆ ಅವನಿಗೆ 
ಸಂತಸವಾಯಿತು. 


He went to Akbar's court and challenged 
Birbal. 


“Birbal!” he called, “Can you tell me how 
many sparrows there are in Agra? You 
must give me the exact number,” 


ಅವನು ಅಕ್ಬರನ ದರ್ಭಾರಿಗೆ ಹೋಗಿ ಬೀರಬಲ್ಲನಿಗೆ ಹೀಗೆ 
ಸವಾಲು ಹಾಕುತ್ತಾನೆ. 


“ ಬೀರಬಲ್‌ ನಮ್ಮ ಆಗ್ರಾ ನಗರದಲ್ಲಿ ಎಷ್ಟು ಗುಬ್ಬಿಗಳು 
ಇವೆಯೆಂದು ನಿನಗೆ ಗೊತ್ತೇ?, ನೀನು ನಿಖರವಾದ ಸಂಖ್ಯೆ 
ಹೇಳಬೇಕು” 


ಗ 


ಈ ಪ್ರಶ್ನೆ ಕೇಳಿ ಅಕ್ಬರನನ್ನೂ ಸೇರಿಸಿ ಎಲ್ಲರಿಗೂ 
Everybody in the court, including Akbar ಅಮಯ 
was puzzled. 3 

“ಯಾರಿಗೆ ತಾನೆ ನಗರದ ಎಲ್ಲಾ ಗುಬ್ಬಿಗಳನ್ನು ಎಣಿಸಲು 


ಸಾದ್ಯ?” 


“How can anybody count the number of 
sparrows?” they wondered. 


However Birbal wasn't worried at all. 


He calmly replied, “Give me time 
1111 tomorrow, In the morning, | 
will definitely give you the answer.” 


ಆದರೆ ಬೀರಬಲ್ಲನಿಗೆ ಈ ಪ್ರಶ್ನೆ ಕೇಳಿ ಅಳುಕಾಗಲಿಲ್ಲ. 


ಅವನು ಸಾವಧಾನದಿಂದ ಉತ್ತರಿಸಿದ. “ ನಾಳೆಯವರೆಗೆ ನನಗೆ 
ಸಮಯ ಕೊಡಿ. ನಾಳೆ ಬೆಳಿಗ್ಗೆ ನಿಮ್ಮ ಪ್ರಶ್ನೆಗೆ ಉತ್ತರ ಖಂಡಿತಾ 
ನೀಡುವೆ” 


The next day, everyone had gathered in the 
court to hcar Birbal's answer. 


Akbar asked, “Well Birbal, can you tell us 
the number of sparrows in Agra?” 


ಮರುದಿನ ದರ್ಭಾರಿನಲ್ಲಿ ಎಲ್ಲರೂ ಬೀರಬಲ್ಲನ ಉತ್ತರಕ್ಕಾಗಿ 
ಕುತೂಹಲದಿಂದ ಕಾಯುತ್ತಿದ್ದರು. 


ಅಕ್ಬರನು ಕೇಳಿದ “ ಬೀರಬಲ್‌ ಆಗ್ರಾದಲ್ಲಿ ಎಷ್ಟು ಗುಬ್ಬಿಗಳು 
ಇವೆಯೆಂದು ಹೇಳು” 


ಬೀರಬಲ್ಲ ನಗುತ್ತಾ ಉತ್ತರಿಸಿದ. “ ಆಗ್ರಾದಲ್ಲಿ 19,537 


Birbal smiled as he said, “There are exactly 
19,537 sparrows! You can count for yourself ಗುಬ್ಬಿಗಳಿವೆ. ಅನುಮಾನವಿದ್ದಲ್ಲಿ ನೀವೇ ಎಣಿಸಿ 


and check.” ನೋಡಬಹುದು. 


Chand knew he could never count all the 
sparrows and he 7010500 to believe him. 


“How can you say that?” he demanded. 
“There may be more or less.” 


ಚಾಂದ್‌ ನಿಗೆ ಎಲ್ಲಾ ಗುಬ್ಬಿಗಳನ್ನು ಎಣಿಸಲು ಅಸಾಧ್ಯ ಎಂದು 
ಗೊತ್ತಿತ್ತು. ಬೀರಬಲ್ಲನ ಉತ್ತರವನ್ನು ಅವನು ನಂಬಲು 
ಸಿದ್ಧನಿರಲಿಲ್ಲ. 


“ಅದು ಹೇಗೆ ಹೇಳುತ್ತೀಯ? ನೀನು ಹೇಳುವುದಕ್ಕಿಂತ ಹೆಚ್ಚೂ 
ಇರಬಹುದು, ಕಡಿಮೆಯೂ ಇರಬಹುದಲ್ಲ “ ಎಂದ. 


“No, there are exactly 19,537 sparrows,” 
said Birbal. He continued, “If there arc 1055, 
it means that sparrows from the city have 
left to visit other places.” 


“ಇಲ್ಲ. ಖಂಡಿತವಾಗಿ ಇಲ್ಲಿ 19,537 ಗುಬ್ಬಿಗಳೇ ಇರುವುದು. 
ಒಂದು ವೇಳೆ ಇದಕ್ಕಿಂತ ಕಡಿಮೆ ಇದೆ ಎಂದರೆ ಅದರರ್ಥ 
ಇಲ್ಲಿಯ ಕೆಲವು ಗುಬ್ಬಿಗಳು ಬೇರೆ ಪಟ್ಟಣಗಳನ್ನು ನೋಡಲು 
ಹೋಗಿರಬಹುದು” ಬೀರಬಲ್‌ ಹೇಳಿದ. 


Akbar smiled. “And what if there are more 
sparrows?” he asked. 


“Oh, those are the sparrows from different 
cities that have come to visit their relatives 
here!” Birbal replied immediately. 


ಬೀರಬಲ್ಲನ ಉತ್ತರ ಕೇಳಿ ಅಕ್ಬರ್‌ ನಿಗೆ ನಗು ಬಂತು. 


“ ಒಂದು ವೇಳೆ ನೀನು ಹೇಳುವುದಕ್ಕಿಂತ ಹೆಚ್ಚು ಗುಬ್ಬಿಗಳು 
ಇದ್ದರೆ? ಅಕ್ಸರ್‌ ಪ್ರಶ್ನಿಸಿದ. 


“ಹಾಗಿದ್ದಲ್ಲಿ ಬೇರೆ ಪಟ್ಟಣಗಳ ಕೆಲವು ಗುಬ್ಬಿಗಳು ಇಲ್ಲಿಯ 
ಬಂಧುಗಳನ್ನು ನೋಡಲು ಬಂದಿರಬಹುದು” ಬೀರಬಲ್‌ ತಕ್ಷಣ 
ಉತ್ತರಿಸಿದ. 


The whole court laughed at Birbal's clever 
answer. 


Chand had to accept dcfeat and agree that 
Birbal was indeed the wisest man in the 
kingdom. 


ಬೀರಬಲ್ಲನ ಬುದ್ದಿವಂತಿಕೆಯ ಉತ್ತರ ಕೇಳಿ ಇಡೀ 
ದರ್ಭಾರಿನ ಜನರೆಲ್ಲಾ ನಕ್ಕರು 


ಬೀರಬಲ್‌ ಬಹು ಬುದ್ದಿವಂತನೆಂದು ಚಾಂದ್‌ 
ಒಪ್ಪಿಕೊಳ್ಳಬೇಕಾಯಿತು. 


ಮುಕ್ತಾಯ 


